1 


ಕರ್ನಾಟಕ ವಿಧಾನ ಪರಿಷತು 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 58(168) 
. ಮಾನ್ಯ ಸದಸ್ಯರ ಹೆಸರು. : ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 01.02.2021 | 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 
ಕ್ರಸಂ. [ | ಪ್ರಕ್ನೆ : ಉತ್ತರ 

ಅ . | ಅನುದಾನಿತ ಪ್ರಾಥಮಿಕ, ಪೌಢ ಶಾಲೆ ಹಾಗೂ ಪದವಿ | ಹೌದು. 

ಪೂರ್ವ ಹಾಗೂ ಪದವಿ ಕಾಲೇಜುಗಳಲ್ಲಿ ಖಾಲಿ ಹುದ್ದೆ | ಸರ್ಕಾರದ ಸುತ್ತೋಲೆ ಸಂಖ್ಯೇಆಇ 157 ವೆಚ್ಚ- 
ಭರ್ತಿ ಮಾಡುವ ಕುರಿತಂತೆ ಆರ್ಥಿಕ ಇಲಾಖೆಯ | 8/2020 ದಿನಾಂಕ:10.06.2020ರಲ್ಲಿ ಆರ್ಥಿಕ 
1 ಆರ್ಥಿಕ ಮಿತವ್ಯಯದ ' ಆದೇಶ ಹೊರಡಿಸಿ ಹುದ್ದೆ ಮಿತವ್ಯಯದ , ಕ್ರಮಗಳನ್ನು ಜಾರಿಮಾಡಲಾಗಿದೆ. 
ಭರ್ತಿ, ಮಾಡುವುದನ್ನು ತಡೆಹಿಡಿಯಲಾಗಿದೆಯೇ; | ಸುತ್ತೋಲೆಯ ಪ್ರತಿ ಲಗತಿಸಿದೆ. 
ಯಾವಾಗ ತಡೆಹಿಡಿಯಲಾಗಿದೆ(ಆದೇಶವನ್ನು 
ಒದಗಿಸುವುದು) | (- 

ಆ ಈಗಾಗಲೇ ಆರ್ಥಿಕ - ಇಲಾಖೆಯ ಅನುಮತಿ | ಆರ್ಥಿಕ ಇಲಾಖೆಯು' “ಹೊರಡಿಸಿರುವ ಸುತ್ತೋಲೆ 
ನೀಡಿರುವ ಹುದ್ದೆಗಳಿಗೆ ಅನುದಾನ ಒದಗಿಸಲು ಇರುವ | ಸಂ:೮ಇ 157 ವೆಚ್ಚ- 
ತೊಂದರೆ ಏನು; 8/2020,ಿ:10/06/2020ರನ್ವಯ ಆರ್ಥಿಕ 

ಮಿತಯವ್ಯದ ಕ್ರಮವು ಅನುಷ್ಠಾನದಲ್ಲಿರುವುದರಿಂದ 
ಎಲ್ಲಾ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ' ಹಂತದ 
| ನೇಮಕಾತಿಯನ್ನು ತಡೆಹಿಡಿಯಲಾಗಿರುತ್ತದೆ. 

ಇ ಈ ಆದೇಶದಿಂದ ಅನುದಾನಿತ ವ್ಯವಸ್ಥೆಯ ಈ ಎಲ್ಲ ಬಂದಿದೆ. 
ನೌಕರರಿಗೆ ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 

ಈ ಈ ಆರ್ಥಿಕ ಮಿತವ್ಯಯದ ಆದೇಶವನ್ನು ಬಂದಿದೆ. 

- ಅನುದಾನಿತ ಶಿಕ್ಷಣ. ಸಂಸ್ಥೆಗಳಲ್ಲಿ ವಿವಿಧ ಕಾರಣಗಳಿಂದ 
ಹಿಂಪಡೆಯುವಂತೆ ಮುಖ್ಯಮಂತ್ರಿಗಳಿಗೆ: ಶಾಸಕರ W ೪ 
ದಿನಾಂಕ:31/12/2015ರ 
ಒತ್ತಡೆಗಳು ಬಂದಿದೆಯೇ; ಪ್ರತಿಯೊಂದು ಪತ್ರದ ಏವರ | ನ್‌ 
ಪೂರ್ವದಲ್ಲಿ ಖಾಲಿಯಾದ 
ಗೂ ಪ್ರಸ್ತಾವನೆಗಳ ವಿವರವನ್ನು ಒದದಿಸುವುದು: | kk - 
ಹುದ್ದೆಗಳನ್ನು ಭರ್ತಿಮಾಡಿಕೊಳಲು ಅವಕಾಶ 
ಮುಖ್ಯಮಂತ್ರಿಗಳ ಷರಾಸಹಿತ ಕಡತವು ಯಾವ ಐ . 9 
- ಕಲಿಸಿರುವುದಕ್ಷೆ ಅನುಕೂಲವಾಗುವಂತೆ ಬಾಕಿ ಉಳಿದ 
ಹಂತದಲ್ಲಿದೆ; ವ ಠಿ ) 
" ಪ್ರಸ್ತಾವನೆಗಳಿಗೆ ಆರ್ಥಿಕ ಮಿತವ್ಯಯ ಸಡಿಲಿಕೆ ನೀಡುವ 


ಬಗ್ಗೆ ಪ್ರಸ್ತಾಪಿಸಿ, ಅರ್ಥಿಕ ಇಲಾಖೆಯ ಸಹಮಸ 
ಕೋರಲಾಗಿದ್ದು, ದಿನಾಂಕ:15/10/2020ರಂದ್ದು 
ನೀಡಿರುವ ಅಭಿಪ್ರಾಯ ಈ ಕೆಳಕಂಡಂತಿದೆ. 


“The administrative department proposal 
~|has been exairiifiéd. As the fiscal position | 


of the state is in such state that creating 
more commitment on revenue 
expenditure is not viable, the ban on 
appointments under grant-in -aid for the 
primary and secondary education 
department is necessary in the interest of 
the’ fiscal discipline. Hence, the 
administrative department proposal for 
relaxation for appointments cannot be 


‘| considered. 


(Approved by Hon’ble Chief Minister)”. 


ಈಗಾಗಲೇ ಆರ್ಥಿಕ ಇಲಾಖೆಯು ಅನುಮತಿ ನೀಡಿ 
ಹುದ್ದೆ ಭರ್ತಿ ಮಾಡಲು ಸಹ ಅನುಮತಿ ನೀಡಿರುವ 


ರಾಜ್ಯದ ಆರ್ಥಿಕ ಸ್ಥಿತಿಯು ಸುಸ್ಥಿತಿಗೆ ಬಂಧ ನಂತರ 
ಆರ್ಥಿಕ ಮಿತವ್ಯದ ಆದೇಶವನ್ನು ಹಿಂಪಡೆಯುವ ಬಗ್ಗೆ 


ಕಡತಗಳಿಗೆ ವೇತನ ಒದಗಿಸಲು ಸರ್ಕಾರ | ಪರಿಶೀಲಿಸಲಾಗುವುದೆಂದು ಆರ್ಥಿಕ ಇಲಾಖೆಯು 
:| ಮುಂದಾಗುವುದೇ;: ಆರ್ಥಿಕ ಮಿತವ್ಯಯದ | ತಿಳಿಸಿರುತ್ತದೆ. 
ಆದೇಶವನ್ನು ಯಾವಾಗ ಹಿಂಪಡೆಯಲಾಗುವುದು? ” 
ಸಂ:ಇಪಿ 45 ಎಸ್‌ಇಎಸ್‌2021 -. 
ಯ್‌ 


ದೌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


